ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 4 
ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು - 


272 
ಶ್ರೀ. ವಿಜಯ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ | 
09-12-2020 


ಉಪಮುಖ್ಯಮಂತ್ರಿಗಳು 
ಲೋಕೋಪಯೋಗಿ ಇಲಾಖೆ 


ಸಾತ್ತಕಗಘ 


ರಾದ್‌-ಬೀದರ್‌ `ರಾಜ್ಯ ಹೆದ್ದಾರಿ 
ರಸ್ತೆ "ಸಂಪೂರ್ಣ ಹಾಳಾಗಿದ್ದು, 
ದುರಸ್ತಿಗೆ ಯಾವ ಕ್ರಮ 
ಕೈಗೊಳ್ಳಲಾಗಿದೆ: 


ಔರಾದ್‌-ಬೀದರ್‌ ರಸ್ತೆಯ ರಾಷ್ಟ್ರೀಯ ಹೆದ್ದಾರ81ಎ) ಎಂದು 
ದಿನಾಂಕ: 03.01.2017: ರಂದು ಘೋಷಣೆಯಾಗಿದ್ದು, ಸದರಿ ರಸ್ತೆಯನ್ನು 
ಲೋಕೋಪಯೋಗಿ ಇಲಾಖೆ ವಿಭಾಗ, ಬೀದರ್‌ ಇವರು ದಿ: 
15.06.2019ರಂದು ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಕಲ್ಬುರ್ಗಿ ಇವರಿಗೆ 
ಹಸ್ತಾಂತರಿಸಿರುತ್ತಾರೆ. ರಸ್ತೆಯ ಒಟ್ಟು ಉದ್ದ 45.878 ಕಿ.ಮೀ. ಇರುತ್ತದೆ. 
ಇದುವರೆವಿಗೂ ಯಾವುದೇ ಮೂಲ ಕಾಮಗಾರಿಗಳನ್ನು 
ಕೈಗೊಂಡಿರುವುದಿಲ್ಲ. ಆದರೆ 2019-20ನೇ ಸಾಲಿನಲ್ಲಿ ರೂ.1.23 ಕೋಟಿ 
ವೆಚ್ಚದಲ್ಲಿ ನಿರ್ವಹಣೆ ಮತ್ತು ದುರಸ್ಥಿ ಕಾಮಗಾರಿ "ಕೈಗೊಂಡು ರಸ್ತೆಯನ್ನು 
ವಾಹನ ಸಂಚಾರಕ್ಕೆ ಯೋಗ್ಯವಾಗಿಡಲಾಗಿದೆ. 


ಭೂಸಾರಿಗೆ ಮತ್ತು ಹೆದ್ದಾರಿಗಳ ಮಂತ್ರಾಲಯವು ದಿನಾಂಕ: 
14.05.2020 ರಲ್ಲಿ 6೩7 ೦ nda ದಲ್ಲಿ ಸದರಿ ರಸ್ತೆಯನ್ನು| 
ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ವಹಿಸಿದೆ. ಈ ಹೆದ್ದಾರಿಯ | 
ಕಿಮೀ.0.00 ರಿಂದ 9.30 ರವರೆಗಿನ ರಸ್ತೆಯು ರಾಷ್ಟ್ರೀಯ ಹೆದ್ದಾರಿ 
ವಲಯದ ವ್ಯಾಪ್ತಿಯಲ್ಲಿದೆ. ಕಿಮೀ.9.30 ರಿಂದ 46.700 ರವರೆಗಿನ 
ಕಾಮಗಾರಿಗೆ ಟೆಂಡರ್‌ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ಗುತ್ತಿಗೆದಾರರ' ನೇಮಕಾತಿ | 
ನಂತರ ಸದರಿ ರಸ್ನೆಯನ್ನು ತಮ್ಮ ಸುಪರ್ದಿಗೆ ಪಡೆಯುವುದಾಗಿ 
ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ವರದಿ ಮಾಡಿರುತ್ತಾರೆ. 
ಆದ್ದರಿಂದ ಸದರಿ ರಸ್ತೆಯನ್ನು ಇನ್ನು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ 
ಪ್ರಾಧಿಕಾರಕ್ಕೆ ಹಸ್ತಾಂತರಿಸಿರುವುದಿಲ್ಲ. ಆದರೆ ರಸ್ನೆಯನ್ನು ವಾಹನ 
ಸಂಚಾರಕ್ಕೆ ಯೋಗ್ಯವಾಗಿಡುವ ಸಲುವಾಗಿ ರಸ್ತೆಯ ಆಯ್ದ ಭಾಗಗಳಲ್ಲಿ 
ದುರಸ್ಸಿಗಾಗಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು 
ರೂ.77.39 ಲಕ್ಷಗಳ ಅನುದಾನ ನೀಡಿದ್ದು ಟೆಂಡರ್‌ ಪ್ರಕ್ರಿಯೆ 
ಪ್ರಗತಿಯಲ್ಲಿದೆ. ಶೀಘ್ರದಲ್ಲಿ ಕಾಮಗಾರಿಯನ್ನು ಕೈಗೊಳ್ಳಲಾಗುವುದು. 


[ತ 


ಆ) 


[ಕಳೆದ 2013ರಿಂದ ಇಲ್ಲಿಯವರೆಗೆ] 
ಔರಾದ್‌-ಬೀದರ್‌ ರಸ್ತೆಗಾಗಿ 
ಖರ್ಚು ಮಾಡಿದ ಅನುದಾನ 
ಎಷ್ಟು (ವಿವರ ನೀಡುವುದು) 


1ಕೋಟಿ ಪೆಚ್ಚದಲ್ಲಿ ನಿರ್ವಹಣೆ ಮತ್ತು ದುರಸ್ತಿ ಕಾಮಗಾರಿಯನ್ನು 


EK ನರ ಹರ್‌] 
ಲೋಕೋಪಯೋಗಿ ಇಲಾಖೆಯಿಂದ ರೂ.2330 ಕೋಟಿ ವೆಚ್ಚ 
ಮಾಡಲಾಗಿರುತ್ತದೆ. 


ರಾಜ್ಯ ಹೆದ್ದಾರಿಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸದರಿ ರಸ್ತೆ 
ಅಭಿವೃದ್ಧಿಗಾಗಿ ಒಟ್ಟು ರೂ.28.10 ಕೋಟಿ ವೆಚ್ಚ. ಮಾಡಲಾಗಿದೆ. 


ರಾಷ್ಟ್ರೀಯ ಹೆದ್ದಾರಿಯ ವತಿಯಿಂದ 2019ನೇ ಸಾಲಿನಲ್ಲಿ ರೂ.1.23 


ಕೈಗೊಳ್ಳಲಾಗಿದೆ. 


ಇ) 


:| ಕಾಲಾವಧಿ 


ಔರಾದ್‌-ಬೀದರ್‌ ರಾಜ್ಯ ಹೆದ್ದಾರಿ 
ರಾಷೀಯ ಹೆದ್ದಾರಿಯಾಗಿ 
ಮೇಲ್ನರ್ಜೆಗೇರಿದ್ದು, ರಸ್ತೆ 
ನಿರ್ಮಾಣವಾಗಲು ಇನ್ನೂ ಎಷ್ಟು 
ಬೇಕಾಗುವುದು 
(ಮಾಹಿತಿ ನೀಡುವುದು) 


| ಇರುತ್ತದೆ. 


ಈ`ಹೆದ್ಧಾಕಹ ಮಂ. ನಂದ 530 ರವರೆಗಿನ ರಸ್ತೆಯ] 
ರಾಷ್ಟ್ರೀಯ ಹೆದ್ದಾರಿ . ವಶದಲ್ಲಿರುತ್ತದೆ. ಕಿಮೀ.9.30 ರಿಂದ 46.700 | 
ರವರೆಗಿನ ಕಾಮಗಾರಿಗೆ ಟೆಂಡರ್‌ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ಗುತ್ತಿಗೆದಾರರ 
ನೇಮಕಾತಿ ನಂತರ ಸದರಿ ರಸ್ತೆಯನ್ನು ತಮ್ಮ ಸುಪರ್ದಿಗೆ 
ಪಡೆಯುವುಬಾಗಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು 
ವರದಿ ಮಾಡಿರುತ್ತಾರೆ. ' ಕಾಮಗಾರಿಯ ಕಾಲಾವಧಿ 24 ತಿಂಗಳುಗಳು 


ಜ್ರ) ಅತವ 


| ಜಿಡ್‌ಗಳ 
ಜ 


ೈಷ್ಟಿಯಿಂದ ಹಾಳಾದ 

ದುರಸ್ತಿಗೆ ಖರ್ಚು 
ಮಾಡಿದ ಅನುದಾನವೆಷ್ಟು; 
ಕಾಮಗಾರಿಗಳು ಕಳಪೆ ಮಟ್ಟದಲ್ಲಿ 
ನಡೆದಿದೆ ಎಂಬ ದೂರುಗಳು 
ಬಂದಿವೆಯೇ: ಈ ಬಗ್ಗೆ ಯಾವ 
ಕಮ ಕೈಗೊಳ್ಳಲಾಗಿದೆ? 


ನಿರ್ಮಾಣಕ್ಕಾಗಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು 


ಬೀದರ್‌ನ`ಹಠಾ`ಸೇತುಷೆಯನ್ನು ಶೋಕೋಷೆಯೋಗಿ ಇಲಾಖೆ 
ವತಿಯಿಂದ ನಿರ್ಮಿಸಲಾಗಿದೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ 
ಮಂತ್ರಾಲಯವು ದಿನಾಂಕ;:14.05.2020 ರಲ್ಲಿ 6೩೭ ಲ ಗತ ದಲ್ಲಿ 
ಸದರಿ ರಸ್ತೆಯನ್ನು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ 
ವಹಿಸಿದೆ. ಮೇಲೆ ತಿಳಿಸಿದಂತೆ ಸದರಿ ರಸ್ತೆಯನ್ನು ಇನ್ನು ಭಾರತೀಯ 
ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಸ್ತಾಂತರಿಸಿರುವುದಿಲ್ಲ. 


. ಸದರಿ ಸೇತುವೆಯ ಅಪ್ರೋಚ್‌ ರಸ್ತೆ ಕುಸಿದಿದ್ದು, ಅದರ ಪುನರ್‌ 


ರೂ.133.15 ಲಕ್ಷ ಬಿಡುಗಡೆ ಮಾಡಿದ್ದು, ಟೆಂಡರ್‌ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. 


ಕಡತ ಸಂಖ್ಯೆ: ಲೋಇ 179 ಸಿಐಎಸ್‌ 2020 (ಇ) 


i 


ಉಪಮುಖ್ಯಮಂತ್ರಿ 
ಲೋಕೋಪಯೋಗಿ ಇಲಾಖೆ 


